ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 209 (1640) 
“ ಸದಸ್ಯರ ಹೆಸರು ಶ್ರೀ ಕುಶಾಲಪ್ಪ ಎಂ.ಪಿ (ಸುಜಾ) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ). 
ಉತ್ತರಿಸುವ ದಿನಾಂಕ 11-03-2022 
ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು, 
ಕ್ರ. [ 
ಪ್ರಶ್ನೆಗಳು ಉತ್ತರ 

ಸಂ. _ [- 

ಅ) | ಕೊಡಗು ಜಿಲ್ಲೆಯ ಐದು [ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮವಾರಪೇಟೆ ಹಾಗೂ ಪೊನ್ನಂಪೇಷೆಯಲ್ಲಿ ತಾಲೂಕು] 
ತಾಲ್ಲೂಕುಗಳಿಗೆ ತಾಲ್ಲೂಕು | ಪಂಚಾಯತಿ ಕಛೇರಿಗಳಿರುತ್ತವೆ. | 
ಪಂಚಾಯಿತಿ ಕಛೇರಿ ಇವೆಯೇ? ಮಡಿಕೇರಿ ತಾಲ್ಲೂಕು ಪಂಚಾಯತಿ ಕಛೇರಿ ಕಟ್ಟಡವು ಹಳೆಯ ಕಟ್ಟಡವಾಗಿದ್ದು, ಮಳೆ 
(ವಿವರ ನೀಡುವುದು) ಹಾನಿಯಿಂದಾಗಿ ದುರಸ್ಥಿಯಾಗಿರುವುದರಿಂದ ಸಂಪೂರ್ಣ ಕಟ್ಟಡವನ್ನು ನೆಲಸಮಗೊಳಿಸಿ 

ಕಟ್ಟಡದ ಉನ್ನತೀಕರಣ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ, ಪ್ರಸ್ತುತ ಮಡಿಕೇರಿ 
ತಾಲ್ಲೂಕು ಪಂಚಾಯತಿಯು ಸಾಮರ್ಥ್ಯಸೌಧದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 

ಸೋಮವಾರಪೇಟೆ ತಾಲ್ಲೂಕು ಪಂಚಾಯತಿ ಕಟ್ಟಡವು ಸ್ವಂತ ಕಟ್ಟಡದಲ್ಲಿ 
' ಕಾರ್ಯನಿರ್ವಹಿಸುತ್ತಿದೆ. 

ಹಿಂದಿನ ವಿರಾಜಪೇಟಿ ತಾಲ್ಲೂಕು ಪಂಚಾಯತಿ ಕಛೇರಿಯ ಪ್ರಸ್ತುತ 
ಪೊನ್ನಂಪೇಟಿಯಲ್ಲಿರುವುದರಿಂದ ಸದರಿ ಕಟ್ಟಡವನ್ನು . ಪೊನ್ನಂಪೇಟೆ ತಾಲ್ಲೂಕು 
ಪಂಚಾಯತಿಯನ್ನಾಗಿ ಪರಿವರ್ತಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ, 

ಕುಶಾಲನಗರ ಮತ್ತು ವಿರಾಜಪೇಟೆ ತಾಲ್ಲೂಕುಗಳಿಗೆ ತಾಲ್ಲೂಕು ಪಂಚಾಯತಿ 
ಕಛೇರಿಗಳಿರುವುದಿಲ್ಲ, ಆದರೆ, ಕುಶಾಲನಗರ ತಾಲ್ಲೂಕು ಪಂಚಾಯತಿಯು ಮೂಲ ತಾಲ್ಲೂಕು 
ಪಂಚಾಯತಿಯಾದ ಸೋಮವಾರಪೇಟೆ ತಾಲ್ಲೂ ಕು ಪಂಚಾಯತಿಯಲ್ಲಿ ಹಾಗೂ ವಿರಾಜಪೇಟೆ 
ತಾಲ್ಲೂ ಕು ಪಂಚಾಯತಿಯು ಪೊನ್ನಂಪೇಟೆ ತಾಲ್ಲೂ ಕು ಪಂಚಾಯತಿಯಲ್ಲಿ ..ಪ್ರಸ್ತುತ 
ಕಾರ್ಯನಿರ್ಷಹಿಸುತ್ತಿಷೆ. 

ಆ) | ಇಲ್ಲದಿದ್ದಲ್ಲಿ, ಘಾದಾಾ ಹೊಸದಾಗಿ ರಚಿಸಲಾಗಿರುವ ತಾಲ್ಲೂಕು ಪಂಚಾಯತಿಗಳನ್ನು ಕಾರ್ಯಚರಣೆಗೊಳಿಸುವಂತೆ 
ಪ್ರಾರಂಭಿಸಲು ಸರ್ಕಾರ ಕೈಗೊಂಡ | ಸರ್ಕಾರದ ಸುತ್ತೋಲೆ ಸಂಖ್ಯೆ:ಗ್ರಾಅಪ 215 ಜಿಪಸ 2018(ಪಿ-3), ದಿನಾಂಕ; 


ಕ್ರಮವೇಸು; (ವಿವರ ನೀಡುವುದು) 


01-01-2020ನ್ನು ಹೊರಡಿಸಲಾಗಿರುತ್ತದೆ (ಪ್ರತಿ ಲಗತ್ತಿಸಿದೆ). ಅದರಂತೆ, ಸದರಿ ತಾಲ್ಲೂಕು 
ಪಂಚಾಯತಿಗಳು ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯಕ್ರಮ ಕೈಗೊಳ್ಳಲು 
ರಾಜ್ಯದ ಎಲ್ಲಾ ಜಿಲ್ಲಾ 
ಸೂಚಿಸಲಾಗಿರುತ್ತದೆ. 


ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ 


ಮುಂದುವರೆದು, ದಿನಾಂಕ:12-10-2021ರ ಸರ್ಕಾರದ ಪತ್ರದನ, 
ರಚನೆಯಾಗಿರುವ ತಾಲ್ಲೂಕು ಪೆಂಚಾಯತಿಗಳು: ಕಾರ್ಯನಿರ್ವಹಿಸುತ್ತಿರುವ ಸ್ಥಳ, ಕಟ್ಟಡಕ್ಕೆ 


ವಯ ಹೊಸದಾಗಿ 


ಮಂಜೂರಾಗಿರುವ ಜಮೀನು/ನಿವೇಶನದ ಸಂಪೂರ್ಣ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ 
ಒದಗಿಸುವಂತೆ ಸೂಚಿಸಲಾಗಿರುತ್ತದೆ. ಕೊಡಗು ಜಿಲ್ಲಾ ಪಂಚಾಯತಿಯಿಂದ ಮಾಹಿತಿಯನ್ನು 


ನಿರೀಕ್ಷಿಸಲಾಗುತ್ತಿದೆ. 


ಇ) | ಕೊಡಗು ಜಿಲ್ಲೆಯ ಮಡಿಕೇರಿ ! ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ಕ್ಷೇತ್ರಗಳಲ್ಲಿರುವ ಗ್ರಾಮ ಪಂಚಾಯೆತಿಗಳ 


ಮತ್ತು ವಿರಾಜಪೇಟೆ | ಮತ್ತು ಸ್ವಂತ ಕಟ್ಟಡಗಳ ಹಾಗೂ ಬಾಡಿಗೆ ಕಟ್ಟಡಗಳ ವಿವರಗಳು ಈ ಕೆಳಕಂಡಂತಿವೆ. 
ವ ವ ಸ್ವಂತ ಕಟ್ಟಡ | ಸ್ವಂತ ಕಟ್ಟಡ 
ಕ್ಷೇತ್ರಗಳಲ್ಲಿರುವ ಒಟ್ಟು ಗ್ರಾಮ ಗ್ರಾ.ಪಂಗಳೆ ಸ್ವಂತ ಕಟ್ಟ; ಸ್ವಂತ ಕಟ್ಟಿ 
K WN ಕ್ರಸಂ ತಾಲ್ಲೂಕು ಹೊಂದಿರುವ ಹೊಂದಿರದ ಪ್ರಸ್ತುತ ವಿವರ 
ಪಂಚಾಯಿತಿಗಳ ಸಂಖ್ಯೆ ಎಷ್ಟು; ' ಸಂಖ್ಯೆ 
ಗ್ರಾ.ಪಂ. ಗ್ರಾ.ಪಂ. 4 
ಅವುಗಳಿಗೆಲ್ಲ ಸ್ವಂತ ಕಟ್ಟಡ - - 1) ಆಯಾಗಾರಿ 
ಇವೆಯೇ; ಸ್ವಂತ ಕಟ್ಟಡ ಮತ್ತು 3 "| ಸಮುದಾಯ ಭವನ 
2 _ ಮಡಿಕೇರಿ 2)ಮೇಕೇರಿ-ಸರ್ಕಾರಿ ಶಾಲೆ 
ಬಾಡಿಗೆ ಕಟ್ಟಡಗಳ ಸಂಖ್ಯೆ ಎಷ್ಟು; ||"? | ಮಡ್‌ 26 23 )ಮೊಕೇರಿ-ಸರ್ಕಾರಿ ಶ 
3)ಹೊಸ್ಕೇರಿ 
(ತಾಲ್ಲೂಕುವಾರು ವಿವರ ಸಮುದಾಯ ಭವನ 
ನೀಡುವುದು) 2 | ಸೋಮವಾರಪೇಟೆ 23 23 0 } - 
3 } ಕುಶಾಲನಗರ 17 17 | 0 - 
4 | ವಿರಾಜಪೇಟೆ 17 17 0 - 
1 ಕೆ.ಬಡಗ- 
5 | ಪೊನ್ನಂಪೇಟೆ 21 20 
- ಬಾಡಿಗೆ ಕಟ್ಟಡ 
T 
ಒಟ್ಟು 104 100: 4 
ಈ) | ಸ್ವಂತ ಕಟ್ಟಡಗಳು | ಸ್ವಂತ ಕಟ್ಟಡಗಳನ್ನು ಹೊಂದಿಲ್ಲದ ಕೊಡಗು ಜಿಲ್ಲಾ ಪಂಚಾಯತಿಯಿಂದ 
ಇಲ್ಲದಿದ್ದಲ್ಲಿ, ' ಹೊಸದಾಗಿ | ಇಲ್ಲಿಯವರೆವಿಗೂ ಪ್ರಸ್ತಾವನೆ ಸರ್ಕಾರದಲ್ಲಿ ಸ್ನೀಕೃತಗೊಂಡಿರುವುದಿಲ್ಲ. 
ಕಟ್ಟಡ ಕಟ್ಟಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


(ತಾಲ್ಲೂಕು ವಿವರ ನೀಡುವುದು) 


ಉ) | ಕೊಡಗು ಜಿಲ್ಲೆಯ ಮಡಿಕೇರಿ | ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ಮತಕ್ಷೇತ್ರಕ್ಕೆ 2021-22ನೇ ಸಾಲಿನಲ್ಲಿ 
ಮತ್ತು ವಿರಾಜಪೇಟೆ ಮತಕ್ಷೇತ್ರಕ್ಕೆ | ಆರ್‌.ಡಿ.ಪಿ.ಆರ್‌ ಇಲಾಖೆಯ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗಕ್ಕೆ ಲಿಂಕ್‌ 
2021-22ನೇ ಸಾಲಿನಲ್ಲಿ | ಡಾಕೂಫಮಿಂಟ್‌ ವಿವಿಧ ಲೆಕ್ಕಶಿರ್ಷೀಕೆಗಳಡಿ ಬಿಡುಗಡೆಗೊಳಿಸಿದ ಅನುದಾನದ ವಿವರ ಈ 
ಆರ್‌.ಡಿ.ಪಿ.ಆರ್‌ ಇಲಾಖೆಯಿಂದ | ಕಿಳಕಂಡಂತಿದೆ. 


ಯಾವ ಯಾವ ಲೆಕ್ಕ ' _ (ರೂ. ಲಕ್ಷಗಳಲ್ಲಿ) 
| ಶೀರ್ಷಿಕೆಯಡಿಯಲ್ಲಿ ಎಷ್ಟು ಹಣ ] ಕ್ಷೀತ್ರವಾರು 
ಬಿಡುಗಡೆ . ' ಮಾಡಲಾಗಿದೆ? ಬಿಡುಗಡೆಗೊಳಿಸಿರುವ 
(ತಾಲ್ಲೂಕುವಾರು ವವರ ಕ್ರ.ಸಂ ಲೆಕ್ಕ ಶಿರ್ಷೀಕೆ ಹಂಚಿಕೆ ಅನುದಾನ 
§ ಮಡಿಕೇರಿ | ವಿರಾಜಪೇಟೆ 
ನೀಡುವುದು) 
- - ಕ್ಷೇತ್ರ ಕ್ಷೇತ್ರ 
1 | 2059 ಕಟ್ಟಡ 84.53 4341 | 41.42. 
2 |202೭ಕರೆ 100.93 51.47 49.46 
ತೆ: | 2515- ಜಿ.ಪಂ ಕಟ್ಟಡ ' 100.00 51.00 49.00 
4 1 3054-.೭೦.ಜಿ.ಎಸ್‌ ಫೈ 4718.33 | 243.95 234.38 
3 | 2515-ಶಾಸನಬದ್ದ 488.23 | 151.75 145.80 


.| ಮತ್ತು ವಿರಾಜಪೇಟೆ ಮತಕ್ಷೇತ್ರಕ್ಕೆ 


-| ಬಾರ್ಡ್‌ 


ಯ) 


ಕೊಡಗು ಜಿಲ್ಲೆಯ, ಮಡಿಕೇರಿ 


2021-22ನೇ 
ಆರ್‌.ಡಿ.ಪಿ, ಆರ್‌ 


ಸಾಲಿನಲ್ಲಿ 
ಇಲಾಖೆಯಿಂದ 
ಕಾಮಗಾರಿಯಲ್ಲಿ 
ಎರಡು ಕ್ಷೇತ್ರಕ್ಕೆ 
ಕಾಮಗಾರಿಗಳು ' ಹಂಚಿಕೆಯಾಗಿವೆ 
ಮತ್ತು ಎಷ್ಟು ಅನುದಾನ 
ಬಿಡುಗಡೆಯಾಗಿದೆ 
(ತಾಲ್ಲೂಕುವಾರು 


ಎಷ್ಟು 


ವಿವರ 


ನೀಡುವುದು) 


ಸದರಿ ಮತಕ್ಷೇತ್ರಗಳಿಗೆ 2021-22ನೇ ಸಾಲಿಗೆ ನಬಾರ್ಡ್‌ ಕಾಮಗಾರಿ ಹಾಗೂ 
"ಅನುದಾನ ಹಂಚಿಕೆಯಾಗಿರುವುದಿಲ್ಲ 


} 


ಕೊಡಗು ಜಿಲ್ಲೆಯ ಮಡಿಕೇರಿ 
ಮತ್ತು ವಿರಾಜಪೇಟಿ ಮತಕ್ಷೀತ್ರಕ್ಕೆ 
2020-21 ಹಾಗೂ 2021-22 
ನೇ ಸಾಲಿನಲ್ಲಿ ಆರ್‌.ಡಿ.ಪಿ.ಆರ್‌ 
ಇಲಾಖೆಯಿಂದ ಕುಡಿಯುವ ನೀರು 
ಮತ್ತು ನೈರ್ಮಲ್ಯ ಇಲಾಖೆಯಿಂದ 


ಎಷ್ಟು ಅನುಬಾನ 
ಬಿಡುಗಡೆಯಾಗಿದೆ 
(ತಾಲ್ಲೂಕುವಾರು ವಿವರ 
ನೀಡುವುದು) 


ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ಮತಕ್ಷೇತ್ರಕ್ಕೆ 2020-21 ಹಾಗೂ 
2021-22 ನೇ ಸಾಲಿನಲ್ಲಿ ಆರ್‌.ಡಿ.ಪಿ.ಆರ್‌ ಇಲಾಖೆಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ : 
ಇಲಾಖೆಯಿಂದ ಬಿಡುಗಡೆಯಾದ ಅನುದಾಸದ ವಿವರ ಈ ಕೆಳಕಂಡಂತಿದೆ. 
|] ಹಂಚಿಕೆಯಾದ 

ಅನುದಾನದ ವಿವರ 
(ರೂ. ಕೋಟಿಗಳಲ್ಲಿ) 


2021-22 
91.70 


ಷರಾ ] 


ಎರಡು ಹೊಸ 


ಸೇರ್ಪಡೆಗೆ ಪ್ರಕ್ರಿಯೆ 
ಜಾಲ್ತಿಯಲ್ಲಿರುವುದರಿಂದ 
ತಾಲ್ಲೂಕಿಸಲ್ಲಿಯೇ ಪರಿಗಣಿಸಲಾಗಿದೆ 


ಐದು ತಾಲ್ಲೂಕುಗಳಲ್ಲಿ 


ಎ) 


ಎಷ್ಟು ಗ್ರಾಮಗಳಿಗೆ ನೀರಿನ ಸಂಪರ್ಕ 
ಕಲ್ಪಿಸಲಾಗಿದೆ (ವಿವರ ನೀಡುವುದು) 


104 ಗ್ರಾಮ ಪಂಚಾಯಿತಿಗಳನ್ನೊಳಗೊಂಡಂತೆ ಜೆ.ಜೆ.ಎಂ. ಯೋಜನೆಯಡಿಯಲ್ಲಿ ಬಾಜಾ 
ರಲ್ಲಿ 188 ಜನ ವಸತಿ ಪ್ರದೇಶ, ಬ್ಯಾಜ್‌-2 ರಲ್ಲಿ 135 ಜನ ವಸತಿ ಪ್ರದೇಶ ಹಾಗೂ ಬ್ಯಾಟ್‌- 
3 ರಲ್ಲಿ 138 ಜನ ವಸತಿ ಪ್ರದೇಶಗಳಿಗೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರಿನ 
ಸಂಪರ್ಕವನ್ನು ನೀಡಲು ಡಿ.ಪಿ.ಆರ್‌ ತಯಾರಿಸಿ ಒದಗಿಸಲು ಕ್ರಮವಹಿಸಲಾಗುತ್ತಿದೆ. ಕೊಡಗು 
ಜಿಲ್ಲೆಯಲ್ಲಿ ಒಟ್ಟು 1,37,793 ಗ್ರಾಮೀಣ ಮನೆಗಳಿದ್ದು, ಈವರೆಗೂ 78,488 ಮನೆಗಳಿಗೆ 
ನೀರಿನ ಸಂಪರ್ಕ ಒದಗಿಸಲಾಗಿದ್ದು, ಉಳಿದ ಮನೆಗಳಿಗೆ ಬ್ಯಾಚ್‌-3ರಲ್ಲಿ ನೀರು ಸಂಪರ್ಕ 
ಒದಗಿಸಲು ಕ್ರಮ ವಹಿಸಲಾಗುತ್ತಿದೆ. ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ. 
20541 


ನಳ ನೀರು ಸಂಪರ್ಕ 
ಒದಗಿಸಿರುವ ಮನೆಗಳ | ` ಬಾಕ 
ಸಂಖ್ಯೆ 
11559 
36396 20464 
21551 27282 
78,488 59,305 


ಒಟ್ಟು ಗ್ರಾಮೀಣ 
ಮನೆಗಳ ಸಂಖ್ಯೆ 


1,37,793 


ಕಲ್ಪಿಸದಿದ್ದಲ್ಲಿ 31 ಬಾಕಿ ಇರುವ 50305 ಮನೆಗಳಿಗೆ ಬ್ಯಾಚ್‌-2 ಮತ್ತು 3 ರಲ್ಲಿ ನಳ ನೀರು ಸಂಪರ್ಕ ಒದಗಿಸಲು 
ಕಾಮಗಾರಿಗಳನ್ನು ಯಾವ | ಕ್ರಮವಹಿಸಲಾಗುತ್ತಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸದರಿ - ಕಾಮಗಾರಿಗಳನ್ನು 


ಕಾಲಮಿತಿಯಲ್ಲಿ ಮಾರ್ಚ್‌-2023 ರೊಳಗೆ ಗುರಿ ಸಾಧಿಸಲು ಯೋಜನೆಯನ್ನು ರೂಪಿಸಲಾಗಿದೆ: 
ಪೂರ್ಣಗೊಳಿಸಲಾಗುವುದು. (ವಿವರ oo 


ನೀಡುವುದು) 


ಸಂಖ್ಯೆ; ಗ್ರಾಅಪಂರಾ 120 ಜಿಪಸ 2022 


ಗ್ರಾಮೀಣಾ 


pd 


ಸಂಖ್ಯೆ ಗ್ರಾಅಪ 215 ಜಪಸ್ಯ 2018(೩-3) ಕರ್ನಾಟಕ ಸರ್ಕಾರ 
ಕರ್ನಾಟಕ ಸರ್ಕಾರದ ಸಚಿವಾಲಯ, 
. ಬಹುಮಹಡಿ ಕಟ್ಟಡ, 
- ಬೆಂಗಳೂರು,ದಿನಾಂಕ:01-01-2020 


ಸುತೋಲೆ 
ವಿಷಯ: ಹೊಸದಾಗಿ ರಚಿಸಲಾಗಿರುವ ತಾಲ್ಲೂಕು ಪಂಚಾಯತಿಗಳನ್ನು 
ಕಾರ್ಯಾಚರಣೆಗೊಳಿಸುವ ಕುರಿತು. 
ಉಲ್ಲೇಖ: 


ಸರ್ಕಾರದ ಅಧಿಸೂಚನೆ ಸಂಖ್ಯೆಗ್ರಾಅಪ 215 ಜಿಪಸ 2018 
(1 ರಿಂದ 50), ದಿನಾಂಕ14-10-2019. 


ಶಸತತ 


ಸ ಉಲ್ಲೇಖಿತ ಸರ್ಕಾರದ ಅಧಿಸೂಚನೆಯಲ್ಲಿ ಸರ್ಕಾರವು 50 ಹೊಸ ತಾಲ್ಲೂಕು ಪಂಚಾಯತಿಗಳನ್ನು 
ವಿಧ Pe ರಚಿಸಿ, ಅಧಿಸೂಚನೆ ಹೊರಡಿಸಿರುಕದೆ. ದಿನಾಂಕಃ31-12-2019ರಂದು ಸಂಬಂಧಪಟ್ಟ 
ತಾಲ್ಲೂ; ಘ 


ಪಂಚಾಯತ್‌ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯನ್ನು ನಡೆಸಿ, ಸದರಿ ತಾಲ್ಲೂಕು 
ಪಂಚಾಯತಿಗಳ ಕಾರ್ಯನಿರ್ವಹಣೆಯ 


ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ತಾಲ್ಲೂಕು ಪಂಚಾಯತಿಗಳು 
ಇದುವಿರೆವಿಗೂ ಕಾರ್ಯನಿರ್ವಹಿಸದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಬಗ್ಗೆ ಜಿಲ್ಲಾ 
ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೈಯಕ್ತಿಕ ಗಮನವನ್ನು ಹರಿಸಿ, ತಾಲ್ಲೂಕು 
ಪಂಚಾಯತಿಗಳು -ಸ್ಟಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯಕ್ರಮ ಕೈಗೊಳ್ಳಲು ಸೂಚಿಸಿದೆ. ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸಂಸ್ಥೆಗಳು ಚಾಲ್ತಿಗೆ ಬರುವಂತೆ ಮಾಡಲು ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಳ್ಳತಕ್ಕದ್ದು: | 


1. ಹೊಸದಾಗಿ ರಚನೆಗೊಂಡ ತಾಲ್ಲೂಕು ಪಂಚಾಯತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಯ 


ಹುದ್ದೆಗೆ ಸಮಾನಾಂತರ ಹುದ್ದೆಗಳನ್ನು ಹೊಂದಿರುವಂತಹ ಅಧಿಕಾರಿಯನ್ನು ಹೆಚ್ಚುವರಿ 
ಪ್ರಭಾರದಲ್ಲಿ ಇಡತಕ್ಕದ್ದು. 

ಉಳಿದಂತೆ ಸಹಾಯಕ ನಿರ್ದೇಶಕರು ಮತ್ತು ಇತರೆ ಅನುಮೋದಿತ ಸಿಬ್ಬಂದಿಗಳ ಹುದ್ದೆಗಳಿಗೆ 
ಮೂಲ ತಾಲ್ಲೂಕು ಪಂಚಾಯತಿಯಲ್ಲಿರುವಂತಹ ಅಧಿಕಾರಿ/ಸಿಬ್ಬಂದಿಗಳನ್ನು ಅಥವಾ ಹೊಸದಾಗಿ 
ರಚನೆಗೊಂಡಿರುವಂತಹ ತಾಲ್ಲೂಕು ಪಂಚಾಯತಿಯ ಕೇಂದ್ರ ಸ್ಥಾನದಲ್ಲಿ ಇರುವಂತಹ ಜಿಲ್ಲಾ 
ಪಂಚಾಯತಿಯ ಅಧೀನ ಕಛೇರಿಯ ಸಮಾನಾಂತರ ಅಧಿಕಾರಿ/ಸಿಬ್ಬಂದಿಗಳನ್ನು ಹೆಚ್ಚುವರಿ 
ಪ್ರಭಾರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ನೇಮಿಸಿ ಆದೇಶ ಹೊರಡಿಸತಕ್ಕದ್ದು. 


. ಹೊಸ ತಾಲ್ಲೂಕು ಪಂಚಾಯತಿ ಕೇಂದ್ರ ಸ್ಥಾನವು ಒಂದು ವೇಳೆ ಗ್ರಾಮ ಪಂಚಾಯತಿಯಾಗಿದ್ದರೆ, 
ಆ ಕೇಂದ್ರ ಸ್ಥಾನದ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಕೂಡಲೇ ತಾಲ್ಲೂಕು ಪಂಚಾಯತಿಯ 
ಕಛೇರಿಯನ್ನು ತೆರೆಯತಕ್ಕದ್ದು, ಒಂದು ವೆಳೆ ಪಟ್ಟಣ ಪ್ರದೇಶವಾಗಿದ್ದರೆ ಮೊದಲನೆಯ 
ಆದ್ಯತೆಯಾಗಿ ಇತರೆ ಸರ್ಕಾರಿ ಕಛೇರಿಗಳಲ್ಲಿ ಸ್ಥಳ ಲಭ್ಯವಿದ್ದರೆ ಅಂತಹ ಕಛೇರಿಗಳನ್ನು 

ಗುರುತಿಸುವುದು. ಇಲ್ಲದಿದ್ದರೆ ಸೌಲಭ್ಯಗಳನ್ನು ಹೊಂದಿರುವಂತಹ ಬಾಡಿಗೆ ಕಟ್ಟಡವನ್ನು ಗುರುತಿಸಿ, 

ತಾಲ್ಲೂಕು ಪಂಚಾಯತಿ ಕಛೇರಿಯನ್ನು 'ತೆರೆಯತಕ್ಕದ್ದು. 


4. ಹೊಸದಾಗಿ ತಾಲ್ಲೂಕು ಪಂಚಾಯತಿ ಕಟ್ಟಡವನ್ನು ನಿರ್ಮಿಸಲು ಅಗತ್ಯವಾದಂತಹ ವಿಸೀರ್ಣದ 
ನಿವೇಶನವನ್ನು ಗುರುತಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ತಿಳಿಸಿದೆ. 7 


5. ತಾತ್ಕಾಲಿಕವಾಗಿ ಕಛೇರಿ ತೆರೆಯಲು ಗುರುತಿಸಿರುವ ಸರ್ಕಾರಿ ಕಟ್ಟಡಗಳಿಗೆ ದುರಸಿ ಅಥವಾ 
- ವಿಸ್ತೀರ್ಣಕ್ಕೆ ಮತ್ತು ಕಛೇರಿಗೆ. ಅಗತ್ಯವಾದಂತಹ ಪೀಠೋಪಕರಣಗಳಿಗೆ ಜೇಕಾಸುವಂತ್ರ ವ 
ಅನುದಾನದ ಸವಿಸ್ತಾರವಾದ ವಿವರಣೆಯೊಂದಿಗೆ ಸರ್ಕಾರಕ 


ಪ್ರಸ್ತಾವನೆಯನ್ನು ಸಲ್ಲಿಸುವುದು. 
6. ಉಲ್ಲೇಖದ ಅಧಿಸೂಚನೆಯಲ್ಲಿ, ಮೂಲ ತಾಲ್ಲೂಕು ಪಂಚಾಯತಿ 


ಯಲ್ಲಿ ಉಳಿದಿರುವಂತಹ 
ಆವರ್ತಕ ಮತ್ತು ಅನಾವರ್ತಕ ಅನುದಾನವನ್ನು ಹೊಸ ತಾಲ್ಲೂಕು ಪಂಚಾಯತಿ ಮತು ಹಳಿ 


ನಾವಿ ನು 


ತಾಲ್ಲೂಕು ಪಂಚಾಯತಿಗಳ ನಡುವೆ ವಿಭಜಿಸಿ ನೀಡಲು ಕಗಾಗಲೇ ' ಸೂಚನೆ ನೀಡಲಾಗದೆ, 
ಆದರೂ, ಇದುವರೆವಿಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನುದಾನಟನ್ನು ವಿಭಜಿಸಿ 
"ನೀಡಿರುವುದಿಲ್ಲ. ಆದ್ದರಿಂದ ಕೂಡಲೇ. ಸ್ರಮ;ಕೆ ಗೊಳ್ಳಲು ತಿಳಿಸಿದೆ. 


೩. ೩ 7 ಹೊಸ್ಸ. ತಾಲ್ಲೂಕು: ಪಂಚಾಯತಿಗಳಿಗೆ ನೇಮಿಸಿದ ಕಾಯನಿನಿರ್ವಾಹಕ ಅಧಿಕಾರಿಗಳಿಗೆ ಹಣ: 


; ಸೆಳೆಯುವ" ಮತ್ತು . ವಿತರಿಸುವ ಅಧಿಕಾರಿಯಾಗಿ: (DDO Cಂಕೇ) ಪಡೆಯಬೇಕಾಗುತ್ತದೆ. 
“ಇದಕ್ಕಾಗೆ ” "ಮಖ್ಯ "ಲೆಕ್ಕಾಧಿಕಾರಿಗಳು “ಖಜಾನೆಗೆ ಸಂಬಂಧಿಸಿದ ಲೆಕ್ಕ 'ಶೀರ್ಷಿಕೆಗಳಿಂದ. ಹಣ 
ಸೆಳೆಯುವ ಮತ್ತು "ಬಟವಾಡೆ 'ಮಾಡುವ' ಅಧಿಕಾರಿಯನ್ನಾಗಿ ನೇಮಿಸಿ, ಆದೇಶ 


ರ 


ಹೊರಡಿಸಬೇಕಾಗುತ್ತದ. 


8. ಸಂಬಂಧಿಸಿದ - 'ಹರ್ಯನಿರ್ವಾಪಕ್ಷ. py . ಅಧಿಕಾರಗಳು? “HRMSನಲ್ಲಿ 'ನ್ನಂಬಾವಣೆ' | 
ಮಾಡಿಕೊಳ್ಳಬ್ಬೇಕಾಗುತ್ತದ್ದೆ: 'ಮತ್ತು ” .. ಪಂಚತಂತ್ರದಲ್ಲಿ." - Login” 'ಪಡೆ ಮಲು ಸರ್ಕಾರಕ್ಕೆ. ". 
ಪ್ರಸ್ತಾವನಯನ್ನು ಮುಖ್ಯ ಕಾರ್ಯನಿರ್ವಾಹಕ: ಅಧಿಕಾರಿಗಳ ಮುಖಾಂತರ ಸಲ್ಲಿಸಲು ತಿಳಿದೆ 

9. ಫರ್ಯನಿರ್ವಾಹಕ ಅಧಿಕಾರಿಗಳು ಸಂಬಳ' ಪಾವತಿಸುವ ಅಧಿಕಾಠಿಯಾಗಿರುವುದರಿ ದ: NPS: § 

5. :ಒನೊಂದಜಿಯನ್ನು ಮಾಡಿಕೊಳ್ಳುವುದು; : ಬ 
p ಕಾರ್ಯನಿರ್ವಾಹಕ »: ಅಧಿಕಾದಿಗಳು; 'ಮಹಾತ್ಸಗಾಂಧಿ: 


3. ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿ. 


- ಪ್ರತಿಯನ್ನು ಮಾಹಿತಿಗಾಗಿ: 


ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರ ಆಪ್ಪ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. 
೩ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆರವರ ಅಪ್ತ 
ಕಾರ್ಯದರ್ಶಿ, 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಪಂ.ರಾಜ್‌), ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆರವರ 
ಆಪ್ಪ ಕಾರ್ಯದರ್ಶಿ. 
4. ನಿರ್ದೇಶಕರು (ಪಂ.ರಾಜ್‌-2), ಗ್ರಾಮೀಣಾಭಿವ್ನ ದ್ಧಿ ಮತ್ತು ಪಂ.ರಾಜ್‌ ಇಲಾಖೆ ರವರ ಲಪ್ತ 
ಸಹಾಯಕರು. 
- 5. ಆಂತರಿಕ 'ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ ರವರ ಆಪ್ತ 
ಸಹಾಯಕರು. 
6. ವೆಬ್‌ ಸೈಟ್‌, ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ. 


[au 


- SuAIQCINRDP 235 ZPS 2048(P-3 


"ಕರ್ನಾಟಕ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕುಶಾಲಪ್ಪ ಎಂ.ಪಿ (ಸುಜಾ) (ಸ್ಥಳೀಯ ಸಂಸ್ಥೆಗಳ 


ಕ್ಷೇತ್ರ)ರವರು ಕೇಳಿರುವ ಚುಕ್ಕೆ ಗುರುತಿನ ಪ್ರಶ್ನೆ ಸಂ.1640 
ಪೂರಕ ಟಿಪ್ಪಣಿ 


* ಕೊಡಗು ಜಿಲ್ಲೆಯ ಮಡಿಕೇರಿ ಸೋಮವಾರಪೇಟೆ: ಹಾಗೂ ಪೊನ್ನಂಪೇಟೆಯಲ್ಲಿ" ತಾಲ್ಲೂಕು 
ಪಂಚಾಯತಿ ಕಛೇರಿಗಳಿದ್ದು, ಮಡಿಕೇರಿ ತಾಲ್ಲೂಕು ಪಂಚಾಯತಿ ಕಛೇರಿ ಕಟ್ಟಡವು ಹಳೆಯ 
ಕಟ್ಟಡವಾಗಿದ್ದು, ಮಳೆ ಹಾನಿಯಿಂದಾಗಿ ದುರಸ್ಥಿಯಾಗಿರುವುದರಿಂದ ಸಂಪೂರ್ಣ ಕಟ್ಟಡವನ್ನು 
ನೆಲಸಮಗೊಳಿಸಿ ಕಟ್ಟಡದ ಉನ್ನತೀಕರಣ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ, ಪ್ರಸ್ತುತ ಮಡಿಕೇರಿ 
ತಾಲ್ಲೂಕು ಪಂಚಾಯತಿಯು ಸಾಮರ್ಥ್ಯಸೌಧದಲ್ಲಿ ಹಾಗೂ ಸೋಮವಾರಪೇಟಿ ತಾಲ್ಲೂಕು 
ಪಂಚಾಯತಿ ಕಟ್ಟಡವು ಸ್ವಂತ ಕಟ್ಟಡದಲ್ಲಿ ಮತ್ತು ಹಿಂದಿನ ವಿರಾಜಪೇಟೆ ತಾಲ್ಲೂಕು ಪಂಚಾಯತಿ 
ಕಛೇರಿಯು ಪ್ರಸ್ತುತ ಪೊನ್ನಂಪೇಟೆಯಲ್ಲಿರುವುದರಿಂದ ಸದರಿ ಕಟ್ಟಡವನ್ನು ಪೊನ್ನಂಪೇಟಿ ತಾಲ್ಲೂಕು 


'ಪಂಚಾಯತಿಯನ್ನಾಗಿ ಪರಿವರ್ತಿಸಿ ಕಾರ್ಯನಿರ್ವಹಿಸಲಾಗುತ್ತಿವೆ. 


* ಮುಂದುವರೆದು, ಕುಶಾಲನಗರ ಮತ್ತು ವಿರಾಜಪೇಟಿ ತಾಲ್ಲೂಕುಗಳಿಗೆ ತಾಲ್ಲೂಕು ಪಂಚಾಯತಿ ' 
ಕಛೇರಿಗಳಿರುವುದಿಲ್ಲ. ಆದರೆ, ಕುಶಾಲನಗರ ತಾಲ್ಲೂಕು ಪಂಚಾಯತಿಯು ಮೂಲ ತಾಲ್ಲೂಕು 
ಪಂಚಾಯತಿಯಾದ ಸೋಮವಾರಪೇಟಿ ತಾಲ್ಲೂಕು ಪಂಚಾಯತಿಯಲ್ಲಿ ಹಾಗೂ ವಿರಾಜಪೇಟಿ 
ತಾಲ್ಲೂಕು ಪಂಚಾಯತಿಯು ಪೊನ್ನಂಪೇಟೆ ತಾಲ್ಲೂಕು ಪಂಚಾಯತಿಯಲ್ಲಿ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತವೆ. 

* ಹೊಸದಾಗಿ ರಚನೆಯಾಗಿರುವ ತಾಲ್ಲೂಕು ಪಂಚಾಯತಿಗಳನ್ನು ಕಾರ್ಯಚರಣೆಗೊಳಿಸುವಂತೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ:ಗ್ರಾಅಪ 215 ಜಪಸ 2018(ಪಿ-3), ದಿನಾಂಕ:01-01-2020ನ್ನು 
ಹೊರಡಿಸಲಾಗಿರುತ್ತದೆ (ಪ್ರತಿ ಲಗತ್ತಿಸಿದೆ). ಅದರಂತೆ, ಸದರಿ ತಾಲ್ಲೂಕು ಪಂಚಾಯತಿಗಳು ಸ್ವಾಯತ್ತ 
ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯಕ್ರಮ ಕೈಗೊಳ್ಳಲು ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ. 


* ಸರ್ಕಾರದ ಪತ್ರ ಸಂಖ್ಯೆ:ಗ್ರಾಅಪಂರಾ 418 ಜಿಪಸ 2021, ದಿನಾಂಕ:12-10-2021ರನ್ವಯ ಹೊಸದಾಗಿ 
ರಚನೆಯಾಗಿರುವ ತಾಲ್ಲೂಕು ಪಂಚಾಯತಿಗಳು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ, ಕಟ್ಟಡಕ್ಕೆ 
ಮಂಜೂರಾಗಿರುವ ಜಮೀನು/ನಿವೇಶನದ ಸಂಪೂರ್ಣ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ 
ಒದಗಿಸುವಂತೆ ಕೊಡಗು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ 
ಸೂಚಿಸಲಾಗಿರುತ್ತದೆ. ಆದರೆ, ಇದುವರೆವಿಗೂ ಕೊಡಗು ಜಿಲ್ಲಾ ಪಂಚಾಯತಿಯಿಂದ ಯಾವುದೇ 
ಮಾಹಿತಿಯು ಸರ್ಕಾರದಲ್ಲಿ ಸ್ವೀಕೃತಗೊಂಡಿರುವುದಿಲ್ಲ ' 

* ಕೊಡಗು ಜಿಲ್ಲಾ ಪಂಚಾಯತಿಯು 104 ಗ್ರಾಮ ಪಂಚಾಯಿತಿಗಳನ್ನೊಳಗೊಂಡಂತೆ' ಜೆ.ಜೆ.ಎಂ, 
ಯೋಜನೆಯಡಿಯಲ್ಲಿ ಬ್ಯಾಚ್‌-1 ರಲ್ಲಿ 188 ಜನ ವಸತಿ ಪ್ರದೇಶ, ಬ್ಯಾಚ್‌-2 ರಲ್ಲಿ 135 ಜನ ವಸತಿ 
ಪ್ರದೇಶ ಹಾಗೂ ಬ್ಯಾಚ್‌-3 ರಲ್ಲಿ 138 ಜನ ವಸತಿ ಪ್ರದೇಶಗಳಿಗೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ 


ಕುಡಿಯುವ ನೀರಿನ ಸಂಪರ್ಕವನ್ನು ನೀಡಲು ಡಿ.ಪಿ.ಆರ್‌ ತಯಾರಿಸಿ ಒದಗಿಸಲು ಕ್ರಮ ವಹಿಸಲಾಗುತ್ತಿದೆ. 
ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,37,793 ಗ್ರಾಮೀಣ ಮನೆಗಳಿದ್ದು, ಈವರೆಗೂ 78,488 ಮನೆಗಳಿಗೆ 
ನೀರಿನ ಸಂಪರ್ಕ ಒದಗಿಸಲಾಗಿದ್ದು, ಉಳಿದ ಮನೆಗಳಿಗೆ ಬ್ಯಾಚ್‌-3ರಲ್ಲಿ ನೀರು ಸಂಪರ್ಕ ಒದಗಿಸಲು ಕ್ರಮ 
ವಹಿಸಲಾಗುತ್ತಿದೆ, \ 

ಬಾಕಿ' ಇರುವ 59305 ಮನೆಗಳಿಗೆ ಬ್ಯಾಚ್‌-2 ಮತ್ತು 3 ರಲ್ಲಿ ನಳ ನೀರು ಸಂಪರ್ಕ ಒದಗಿಸಲು ಕ್ರಮ 
ವಹಿಸಲಾಗುತ್ತಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸದರಿ ಕಾಮಗಾರಿಗಳನ್ನು ಮಾರ್ಚ್‌-2023 


 ಡೊಳಗೆ ಗುರಿ ಸಾಧಿಸಲು ಯೋಜನೆಯನ್ನು ರೂಪಿಸಲಾಗಿದೆ. 


